ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು 


643 

ಶ್ರೀ ಮರಿತಿಬ್ಬೇಗೌಡ 
22.02.2022 
ನಗರಾಬಿವೃದ್ಧಿ ಸಚಿವರು 


ಪ್ರಶ್ನೆ 


ಉತ್ತರ 


ಅ) 


ಮೈಸೂರು "ಮಹಾನಗರ 
ಪಾಲಿಕೆಯಲ್ಲಿ 
ಕಾರ್ಯನವಿರ್ವಹಿಸುತ್ತಿರುವ 


ಖಾಯಂ ಪೌರಕಾರ್ಮಿಕರ ಸಂಖ್ಯೆ 
ಐಷ್ಟು; 


J 


'ಪುಸ್ತುತ'ಮೃಸೂರು`'ಮಹಾನಿಗರಪಾಲಿಕೆಯಲ್ಲಿ 5300 ಪಾಮರ 


ಪೌರಕಾರ್ಮಿಕರು ಕರ್ತವ್ಯ ನಿರ್ವಹಿಸುತ್ತಿರುತ್ತಾರೆ. 


ಆ) 


ಅವರಿಗೆ ನೀಡಲಾಗುತ್ತಿರುವ ತಲಾ 
ಮಾಸಿಕ ವೇತನವೆಷ್ಟು; 


ಮೈಸೂರು ಮಹಾನಗರ ಪಾಲಿಕೆಯ 5400 ಖಾಯಂ 
ಪೌರಕಾರ್ಮಿಕರಿಗೆ ಅವರ ವೇತನ ಪ್ರೇಣಿಗೆ ಅನುಗುಣವಾಗಿ 
ರೂ.17000-28950ಗಳನ್ನು ಖಾತೆಗೆ ಜಮಾ ಮಾಡಲಾಗುತ್ತಿದೆ. 


ಗುತ್ತಿಗೆ ಆಧಾರದ ಮೇಲೆ / 
ದಿನಗೂಲಿ / ಹೊರಗುತ್ತಿಗೆ 
ಆಧಾರದ ಮೇಲೆ" ' ಕಾರ್ಯ 
ನಿರ್ವಹಿಸುತ್ತಿರುವ ಸಂಖ್ಯೆ ಎಷ್ಟು 
ಹಾಗೂ ಅವರಿಗೆ 
ನೀಡಲಾಗುತ್ತಿರುವ ತಲಾ ಮಾಸಿಕ 
ಮೇತನವೆಷ್ಟು; 


ಪ್ರಸ್ತುತ ನೇರ ಪಾವತಿಯಡಿಯಲ್ಲಿ ಕಾರ್ಯ 


ನಿರ್ವಹಿಸುತ್ತಿರುವ ಪೌರಕಾರ್ಮಿಕ ಸ೦ಖ್ಯೆ:1609. 


ಪಾಲಿಕೆಯಲ್ಲಿ ಸ್ಟಚ್ಜಿತಾ ಕಾರ್ಯನಿರ್ವಹಿಸುತ್ತಿರುವ 
ಹೊರಗುತ್ತಿಗೆ ಪೌರಕಾರ್ಮಿಕರ ಪದ್ಧತಿಯನ್ನು ರದ್ದುಪಡಿಸಿ, 
ಪುಸುತ ನೇರ ಪಾವತಿಯಡಿ ಕಾರ್ಮಿಕ ಇಲಾಖೆಯು 
ನಿಗಧಿಪಡಿಸಿರುವ ಮೂಲ ವೇತನ ೬ ೪೦೩A ಸೇರಿ ರೂ. 
15,121.20 "+ ಇಎಸ್‌ಐ 325 % ೬ ಪಿಎಫ್‌ 1300% 
ಮೊತ್ತವನ್ನು ಸೇರಿ ಮಾಸಿಕ ವೇತನವನ್ನು ಪಾಲಿಕೆ ವತಿಯಿಂದ 
ಪೌರಕಾರ್ಮಿಕರ ಖಾತೆಗೆ ಜಮಾ ಮಾಡಲಾಗುತ್ತಿದೆ. 


| ಸದರಿಯವರ 


ವೇತನವನ್ನು 
ಯಾವಾಗ ಪರಿಷ್ಕರಣೆ 


ಮಾಡಲಾಯಿತು; 


ಕಾರ್ಮಿಕ ಇಲಾಖೆಯು ಕಾಲ ಕಾಲಕ್ಕೆ ನಿಗಧಿಪಡಿಸುವ 
ವೇತನವನ್ನು ನೀಡಲಾಗುತ್ತಿದೆ. 


ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಸ್ಪಜ್ನ್ಜತಕಾ ಕಾರ್ಯ 


ಪೌರಕಾರ್ಮಿಕರಿಗೆ" ಕೊರತೆ ಇರುವ 
ಮೂಲಭೂತ  ಸೌಲಭ್ಯಗಳೇಮ; 


| (ವಿವರಗಳನ್ನು'ಒದಗಿಸುವುದು) 


ನಿರ್ವಹಿಸುತ್ತಿರುವ ಪೌರಕಾರ್ಮಿಕರಿಗೆ ಯಾವುದೇ ರೀತಿಯ 
ಮೂಲಭೂತ "ಸೌಕರ್ಯಗಳ ಕೊರತೆ ೮ 
ವರದಿಯಾಗಿರುವುದಿಲ್ಲ. 


ಇರುವುದು | 


ಪೌರಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕೆ 
ಯಾವ. ವಿಶೇಷ ಸವಲತ್ತುಗಳನ್ನು 
ನೀಡಲಾಗಿದೆ? 


ಮೈಸೂರು” ಮಹಾನಗರ ಪಾಲಿಕೆಯ ವತಿಯಿಂದ 

ಪೌರಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿ ಈ 

ಕೆಳಕಂಡಂತೆ ವಿಶೇಷ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತಿದೆ. 

* ಅನೈರ್ಮಲ್ಯ ವೃತ್ತಿಯಲ್ಲಿ ತೊಡಗಿರುವ ಪೋಷಕರ 
ಮಕ್ಕಳಿಗೆ ಸಮಾಜಕಲ್ಯ್ಕಾಣ ಇಲಾಖೆಯ 
ಸಹಯೋಗದೊಂದಿಗೆ 1 ರಿಂದ 10 ನೇ ತರಗತಿಯವರೆಗೆ 

. ಮೆಟ್ರಿಕ್‌ ಪೂರ್ವ ವಿದ್ಯಾರ್ಥಿ ವೇತನ ಸೌಲಭ್ಯ ಕಲ್ಪಿಸಲು 
ಕ್ರಮವಹಿಸಲಾಗುತ್ತಿದೆ. 


* __ಎಸ್‌.ಎಪ್ರ್‌ಸಿ: ಮುಕ್ತವಿಧಿ ಹಾಗೂ ನಗರ ಸ್ಥಳೀಯ 


ಸಂಸ್ಥೆಯ ನಿಧಿಯ ಶೇ.24.10% ಪರಿಶಿಷ್ಟ ಜಾತಿ/ಪಂಗಡದ 
ಎಸ್‌.ಸಿ.ಎಸ್‌.ಪಿ./ಟೆ.ಎಸ್‌.ಪಿ. ' ಕಲ್ಯಾಣ ಕಾರ್ಯಕ್ರಮದಡಿ 
ಪೌರಕಾರ್ಮಿಕರ ಮಕಳಿಗೆ ಪ್ರಥಮ ಆದ್ಯತೆಯನ್ನು ನೀಡಿ 
ವಿವಿಧ ಹಂತಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ 
ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿವೇತನವನ್ನು ಈ ಕೆಳಕಂಡಂತೆ 
ನೀಡಲಾಗುತ್ತಿದೆ. 


ಪ್ರತಿ ವಿದ್ಯಾರ್ಥಿಗೆ 
ನೀಡುವ ವಿದ್ಯಾರ್ಥಿ 
ತರಗತಿ ವೇತನ 
. (ರೂ.ಗಳಲ್ಲಿ) 

ಎಸ್‌.ಎಸ್‌.ಐಲ್‌.ಸಿ. 3,000/- 
ಪಿ.ಯು.ಸಿ. ಐ.ಟಿ.ಐ. ಡಿಪ್ಲೋಮೋ 4,500/- 
"ಇತರೆ “ವೃತ್ತಿಪರ ತರಬೇತಿ, “ಪ್ಯಾರ'] ಇ 
ಮೆಡಿಕಲ್‌ ಕೋರ್ಸ್‌/ಡಿ.ಇಡಿ/ 
ಸಿ.ಪಿ.ಇಡಿ ಇತರೆ ತಾಂತ್ರಿಕ 
ತರಗತಿಗಳಿಗೆ 
ಬಿ.ಎ, ಬಿ.ಎಸ್ಸಿ. ಬಿಕಾಂ. ಬಿಬಿಎಂ, 6,000/- 
ಬಿಸಿಎ ಬಿ.ಇಡಿ. / ಬಿ.ಪಿಇಡಿ ಇತರೆ 
ಪದವಿ 
ಎಂ.ಇಡಿ / ಎಂಪಿಇಡಿ 9,000/- 
ಐಲ೦.ಐ. ಐಂ.ಎಸಿ ಎಂಕಾಂ, 15,000/- 
ಖ೦.ಎಸ್‌.ಡಬ್ಬೂೂ, ಎ೦.ಸಿಐ. : 
ಇತರೆ ಇನ್ನಾವುದೇ ಸ್ನಾತಕೋತ್ತರ 10,000/- 
ಪದವಿ 
ಬಿ.ಇ. ಎಂ.ಬಿ.ಬಿ.ಎಸ್‌, ಬಿ.ಡಿ.ಎಸ್‌. 25,000/- 
ಎಂ.ಟೆಕ್‌, ಎಂ.ಎಸ್‌. ಎಂ.ಡಿ. ಎ೦.ಇ 
ಪಿ.ಹೆಚ್‌ಡಿ. ಪೋಸ್ಟ್‌ ಡಾಕ್ಕರೇಟ 30,000/- 


ಪೌರಕಾರ್ಮಿಕರ ಕುಟುಂಬದವರು ಬಿ.ಇ & 
ಎಂ.ಬಿ.ಬಿ.ಎಸ್‌ ವಿದ್ಯಾರ್ಥಿಗಳಾಗಿದ್ದಲ್ಲಿ ಲ್ಯಾಪ್‌ಟಾಪ್‌ 
ನೀಡಲಾಗುತ್ತಿದೆ. 

ಪೌರಕಾರ್ನ್ಬಿಕರ ಕುಟುಂಬದವರು ಎಲ್‌.ಎಲ್‌.ಬಿ 
ಪದವೀಧರರಾಗಿದ್ದಲ್ಲಿ ಕಾನೂನು ಪುಸಕಗಳನ್ನು ರೂ. 
20,000/-ಕ ಖರೀದಿಸಿ ನೀಡಲಾಗುತ್ತಿದೆ. 

ಪೌರಕಾರ್ಮಿಕರ ಮಕಳಿಗೆ ಉಚಿತವಾಗಿ COMPUTER AND 
SPOKEN ENGLISH TRAINING 3ರಬೇತಿ ನೀಡಲಾಗುತ್ತಿದೆ. 
ಪೌರಕಾರ್ಮಿಕ ಮಕ್ಕಳ ಶಿಕ್ಷಣ ಹಾಗೂ ಉನ್ನತ 


pe 


"ವ್ಯಾಸಂಗಕ್ಕೆ." ಶಾಲಾ. ಶುಲ್ಕವನ್ನು `ಮರು ಪಾವತಿ |" 


ಮಾಡಲಾಗುತ್ತಿದೆ. 
ಹೆಚ್ಚು ಅಂಕಗಳಿಸಿದ ಪೌರಕಾರ್ಮಿಕ ಪ್ರತಿಭಾವಂತ 
ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನು ನೀಡಲಾಗುತ್ತಿದೆ. 


ನಅಇ 20 ಎಸಿಎಂ೦ 2022 (ಇ) 


pa (ಬ್ರಿ ವರಾಜ) 
ರಾಬಿವೃದ್ದಿ ಸಚಿವರು 
(ಬಿ.ಎ. ಬಸವರಾಜ) 


